ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 24 ನೇ ಮಾರ್ಚ್‌, 2020 


ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ಖರೀದಿಸುವ ಬಗ್ಗ 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌(ನಾಮನಿರ್ದೇಶನ ಹೊಂದಿದವರು):- 

1542 (1820) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 

(ಅ) ಕಲಬುದಗಿ ಜಿಲ್ಲೆಯಲ್ಲಿ ಎ.ಪಿ.ಎಂ.ಸಿ ವತಿಯಿಂದ ಎಷ್ಟು ತೊಗರಿ ಬೆಳೆಯನ್ನು ಖರೀದಿಸಲಾಗುತ್ತಿದೆ ; 


(ಆ) ಹೆಚ್ಚಾಗಿ ತೊಗರಿ ಬೆಳೆದಿರುವ ರೈತರಿಂದ ಮಧ್ಯವರ್ತಿಗಳು ಕಡಿಮೆ ದರದಲ್ಲಿ ತೊಗರಿ ಖರೀದಿಸುತ್ತಿದ್ದು, ಇದರಿಂದಾಗಿ 
ರೈತರಿಗೆ ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ತೊಗರಿ ಖರೀದಿಯಲ್ಲಿ ನಿಗಧಿಪಡಿಸಿರುವ ಮಿತಿಯನ್ನು ಸರ್ಕಾರ ಹಿಂಪಡೆಯುವುದೇ? 


